ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1476 (1694) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: 


ವಿಷಯ: 


ರಾಜ್ಯದಲ್ಲಿ ಮಂಜೂರಾಗಿರುವ ಶುದ್ದ ಕುಡಿಯುವ ನೀರಿನ ಘಟಿಕಗಳ ಕುರಿತು 


(ಅ) ಇದುವರೆಗೂ ರಾಜ್ಯದಲ್ಲಿ ಮಂಜೂರಾಗಿರುವ ಶುದ್‌ಧ ಕುಡಿಯುವ ನೀರಿನ 
ಘಟಕಗಳ ಸಂಖ್ಯೆ ಎಷ್ಟು; ಕಾರ್ಯಾರಂಭ ಮಾಡಿರುವ ಘಟಿಕಗಳ ಸಂಖ್ಯೆ ಎಷ್ಟು; 
ನಿರ್ಮಾಣ ಹಂತದಲ್ಲಿರುವ ಘಟಿಕಗಳ ಸಂಖ್ಯೆ ಎಷ್ಟು ; (ಘಟಕವಾರು ಮಾಹಿತಿ 
ನೀಡುವುದು) 


(ಆ) ಸದರಿ ಘಟಕಗಳಿಗೆ ಬಿಡುಗಡೆಯಾಗಿರುವ ಮತ್ತು ಖರ್ಚಾದ ಹಾಗೂ ಬಾಕಿ 
ಇರುವ ಅನುದಾನವೆಷ್ಟು ; (ತಾಲ್ಲೂಕುವಾರು, ಗ್ರಾಮ ಪಂಚಾಯಿತಿವಾರು, 
ಗ್ರಾಮವಾರು ಪ್ರತಿ ಘಟಿಕದ ವಿವರ ನೀಡುವುದು) 


(ಇ) ಈಗಾಗಲೇ ನಿರ್ಮಿಸಿರುವ ಶುದ್ದ ಕುಡಿಯುವ ನೀರಿನ ಘಟಕಗಳಲ್ಲಿ 
ದರಸ್ಥಿಯಲ್ಲಿರುವ ಘಈಟಿಕಗಳು ಎಷ್ಟು; ಸಂಪೂರ್ಣ ಹಾಳಾಗಿರುವ ಘಈಟಿಕಗಳ ಸಂಖ್ಯೆ 
ಎಷ್ಟು; ದಮರಸ್ಥಿಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ? (ಘಟಕವಾರು ಮಾಯಿತಿ 
ನೀಡುವುದು) 


ಶ್ರೀ ಹೆಚ್‌.ಎಂ.ರಮೇಶ್‌ಗೌಡ(ವಿಧಾನಸಭೆಯಿಂದಚುನಾಯಿತರಾದವರು) 


ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


